ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


: ಶ್ರೀ ಯು.ಬಿವೆಂಕಟೇಶ್‌ 


ಖೆ : 02 


: 15-02-2022 
: ಸಹಕಾರ ಸಚಿವರು 


ತಸ ಫ್‌ ಘತ್ತರ | 
(ಅ) | ಸಹಕಾರಿ ನೀತಿಯನ್ನು ಸರ್ಕಾರವು ರಾಜ್ಯದಲ್ಲಿ ಹಿಂದಿನಿಂದಲೂ ಸಹಕಾರ ಚಳುವಳಿಗೆ ಪೂರಕವಾದ 
ಅಳವಡಿಸಿಕೊಂಡಿದೆಯೇ: ವಾತಾವರಣ ಸೃಜಿಸಲು ಅಗತ್ಯವಿರುವ ಅವಕಾಶಗಳನ್ನು 
7 ಗಮನದಲ್ಲಿಟ್ಟುಕೊಂಡು, ಅದಕ್ಕೆ ಪೂರಕವಾಗಿ ಕಾಲಕಾಲಕ್ಕೆ ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959 ನಿಯಮಗಳು 1960 ಹಾಗೂ ! 
ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ನಿಯಮ 2004 
ರನ್ನಯ ಸಹಕಾರ ಸಂಘಗಳು/ಸೌಹಾರ್ದ ಸಹಕಾರಿಗಳು 
'ಕಾರ್ಯನಿರ್ವಹಿಸುತ್ತಿದ್ದು, ಈ ಕಾಯ್ದೆಗಳಿಗೆ ಅಗತ್ಯಕ್ಕನುಗುಣವಾಗಿ 
| ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 
(ಆ) | ಇಲ್ಲದಿದ್ದಲ್ಲಿ. ಸದರಿ ನೀತಿಯನ್ನು 
'ಅಳವಡಿಸಿಕೊಳ್ಳುವುದೇ; ಉದ್ಭವಿಸುವುದಿಲ್ಲ 
(ಇ) | ಹಾಗಿದ್ದಲ್ಲಿ `ಎಂದೆನಿಂದ "ಜಾರಿಗೆ 
ತರಲಾಗುವುದು; ಉದ್ಭವಿಸುವುದಿಲ್ಲ 
(ಈ) | ಸಹಕಾರಿ ರಂಗದಲ್ಲಿ ಬರುವ ಎಲ್ಲಾ] ಹೌದು, ಸಹಕಾರ ಸಂಘಗಳ ವ್ಯವಹಾರಗಳನ್ನು | 
ಸಹಕಾರ ಸಂಘಗಳ | ಗಣಕೀಕರಣಗೊಳಿಸಿದಲ್ಲಿ ಅವ್ಯವಹಾರ ಹಾಗೂ ಹಣ ದುರುಪಯೋಗ 
; ವ್ಯವಹಾರಗಳನ್ನು ಕಡಿಮೆಯಾಗಬಹುದೆಂದು ಅಭಿಪ್ರಾಯಪಟ್ಟಿದೆ. 
ಗಣಕೀಕರಣಗೊಳಿಸಿದಲ್ಲಿ ಮೊದಲ ಹಂತಗಳಲ್ಲಿ ರಾಜದಲ್ಲಿ ಕಾರ್ಯನಿರ್ವಹಿಸುತಿರುವ 
ಅವ್ಯವಹಾರ ಹಾಗೂ ಹಣ ಎಲ್ಲಾ ಪ್ರಾಥಮಿಕ ಕ ೩ಪತಿನ ಸಹಕಾರ ಸಂಘಗಳನು ಕೇಂದ ಸರ್ಕಾರ 
ದುರುಪಯೋಗ ಣ ಲ ಸ K ಸ ಮ 
ಕಡಿಮೆಯಾಗುತ್ತದೆಯೇ; ಈ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಸಹಕಾರ ಸಂಘಗಳ ಸಹಭಾಗಿತ್ವದಲ್ಲಿ ಪ್ರಸಕ್ತ 
ಸರ್ಕಾರದ ನಿರ್ಧಾರವೇನು? ಸಾಲಿನಿಂದ ಗಣಕೀಕರಣಗೊಳಿಸಲು ಕ್ರಮವಹಿಸಲಾಗುತ್ತಿದೆ. ನಂತರ 
ಇತರೆ ಸಂಘಗಳ ಗಣಕೀಕರಣದ ಬಗ್ಗೆ ಪರಿಶೀಲಿಸಲಾಗುವುದು. 


ಕಡತ ಸಂಖ್ಯೆ ಸಿಒ 32 ಸಿಎಲ್‌ಎಸ್‌ 2022 


a sm 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


